WPP - 47 / 2009 - 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೮, ೨೦೧೧ ( ಭಾದ್ರಪದ ೧೭, ಶಕ ವರ್ಷ ೧೯೩೩ ) | ಸಂಚಿಕೆ ೩೬ 

ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 172 SPS 2011, Bangalore , dated 30th July, 2011. 
Sri. M . N . Reddi, IPS (KN -84 ), Additional Director General of Police & Executive Director, Karnataka State Police Housing 
Corporation, Bangalore is placed in additional charge of the post of Director General of Police and Chairman & Managing Director, 
Karnataka State Police Housing Corporation , Bangalore with immediate effect and until further orders reliveing Dr. S . T. Ramesh , 
IPS (KN -76 ) of the additional charge . 

Sri. Prem Shankar Meena , IPS (KN -84), Additional Director General of Police, CID , Economic Offences , Bangalore is 
placed in additional charge of the post of Director General of Police , CID , Special Units, Economic Offences, Bangalore with 
immediate effect and until further orders vice Dr. S . T. Ramesh , IPS (KN -76 ) retiring on superannuation . 

Sri. N . Shivakumar, IPS (KN -91), InspectorGeneral of Police & Additional Director of Fire Services, Bangalore is placed 
in additional charge of the post of Director General of Police, Commondant General, Home Guards , E / o Director Civil Defence & 
Director , Fire Force , Bangalore with immediate effect and until further orders vice Dr D . V . Guruprasad , IPS (KN -76 ) retiring on 
superannuation . 

By Order and in the Name of the Governor ofKarnataka, 

A . PATRE, 

Under Secretary to Government, 
P . R . 1039 

DP & AR (Services-IV ) 


1 ) 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 326 SAS 2011, Bangalore, Dated 26th July, 2011. 
Sri Chakravarthi Mohan, IAS (KN- 99), Deputy Commissioner Ramanagara District is transferred with 
immediate effect and posted until further orders as Director, IT & BT in the existing vacancy . 
Sri Chakravarthi Mohan , IAS is also continued in additional charge of the post of Managing Director, Mysore 
Sugar Company Limited , Bangalore until further orders. 
Sri S . Puttaswamy, IAS, Commissioner, Karnataka Slum Development Board , Bangalore is transferred with 
immediate effect and posted until further orders as Deputy Commissioner, Ramanagara District vice Sri 
ChakaravarthiMohan , IAS transferred . 
The orders issued in Notification No. DPAR 247 SAS 2011 , dated 13-05- 2011 posting Sri S . Puttaswamy as Deputy 
Commissioner , Kodagu District , Madikeri stands cancelled . 


2) 


By Order and in the Name of the Governor ofKarnataka , 


N . Srinivasa Murthy , 
Under Secretary to Government 

DP & AR (Services -1) 


P . R .1040 


( ೪೮೯ ) 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೮, ೨೦೧೧ 

ಭಾಗ- ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 112 ಎಸ್‌ಐಎಸ್ 2011, ಬೆಂಗಳೂರು, ದಿನಾಂಕ: 30ನೇ ಜುಲೈ , 2011 
ಶ್ರೀಮತಿ ಮೀರಾ ಸಕ್ಸೆನಾ, ಐಎಎಸ್., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಹಾಗೂ ಅಭಿವೃದ್ಧಿ ಆಯುಕ್ತರು , ಬೆಂಗಳೂರು, ಇವರಿಗೆ 
ಅವರ ಕುಟುಂಬದ ಸದಸ್ಯರೊಂದಿಗೆ 2010 -11ನೇ ಬ್ಲಾಕ್ ಅವಧಿಯ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು ಉಪಯೋಗಿಸಿಕೊಂಡು 
ನವದೆಹಲಿ ಗೆ ಹೋಗಿಬರಲು ಅನುಮತಿ ನೀಡಿ ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 112 ಎಸ್‌ಐಎಸ್, 2011 , 
ದಿನಾಂಕ 27 - 06 - 2011ರ ಆದೇಶವನ್ನು ಈ ಮೂಲಕ ರದ್ದುಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಶ್ರೀನಿವಾಸ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1041 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 134 ಶಿಸನೇ 2010 , ಬೆಂಗಳೂರು, ದಿನಾಂಕ: 20ನೇ ಜುಲೈ, 2011 
ಶ್ರೀ ಎಸ್. ವಿ . ರಾಮಚಂದ್ರ, ಅಧ್ಯಕ್ಷರು ಮೆ || ಹಟ್ಟಿ ಚಿನ್ನದ ಗಣಿ ಕಂಪನಿ ನಿ. ಇವರಿಗೆ ದಿನಾಂಕ: 25 - 11 - 2010ರ ಸಂಖ್ಯೆ : ಸಿಆಸುಇ 
134 ಶಿಸನೇ 2010ರ ಅಧಿಸೂಚನೆಯಲ್ಲಿ ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಸಂಪುಟ ದರ್ಜೆಯ ಸಚಿವರ ಸ್ಥಾನಮಾನವನ್ನು 
ನೀಡಲಾಗಿದ್ದನ್ನು ರದ್ದು ಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಜ್ಯ ಸಚಿವರ ದರ್ಜೆ ಸ್ಥಾನಮಾನ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ಎಚ್. ಚಂದ್ರಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1042 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಠಾಚಾರ ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 402 ಸಅಸೇ 2010, ಬೆಂಗಳೂರು, ದಿನಾಂಕ : 29ನೇ ಜುಲೈ , 2011 
ಅಧಿಸೂಚನೆ ಸಂಖ್ಯೆ : ಆಇ 174 ರಾಲೆಪ 2010, ದಿನಾಂಕ : 03 - 08 -2010ರಲ್ಲಿ ಶ್ರೀ ಸಿದ್ದರಾಮ , ಸಹಾಯಕ ನಿಯಂತ್ರಕರು, 

ರಾಜ್ಯ ಲೆಕ್ಕಪತ್ರ ಇಲಾಖೆ, ಇವರನ್ನು ಲೆಕ್ಕಾಧಿಕಾರಿ , ಗ್ರಾಮೀಣಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ - ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಸಿ. ಆ. ಸು. ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಶ್ರೀ ಸಿದ್ದರಾಮ , ಸಹಾಯಕ ನಿಯಂತ್ರಕರು , ಇವರನ್ನು 
ದಿನಾಂಕ : 09 - 08 - 2010 ರಿಂದಲೇ ಜಾರಿಗೆ ಬರುವಂತೆ ಲೆಕ್ಕಾಧಿಕಾರಿ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಸಚಿವಾಲಯ ಖಾಲಿ 
ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1043 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 54 ಎಸ್‌ಐಎಸ್ 2011 , ಬೆಂಗಳೂರು, ದಿನಾಂಕ: 29ನೇ ಜುಲೈ, 2011 
ಶ್ರೀ ವಿ . ಅನ್ಸುಕುಮಾರ್ , ಐಎಎಸ್., ಜಿಲ್ಲಾಧಿಕಾರಿ, ರಾಯಚೂರು ಜಿಲ್ಲೆ, ರಾಯಚೂರು, ಇವರಿಗೆ ದಿನಾಂಕ: 24 - 07 - 2011 ರಿಂದ 
31 - 07 - 2011ರವರೆಗೆ (ಉದಿಸೆ ) 08 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀ ವಿ . ಅನ್ಸುಕುಮಾರ್, ಐಎಎಸ್., ರವರ ರಜಾ ಅವಧಿಯಲ್ಲಿ ಅಪರ ಜಿಲ್ಲಾಧಿಕಾರಿ, ರಾಯಚೂರು ಇವರನ್ನು ಜಿಲ್ಲಾಧಿಕಾರಿ , 
ರಾಯಚೂರು ಜಿಲ್ಲೆ, ರಾಯಚೂರು, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ . 

- ಶ್ರೀ ವಿ . ಅನ್ನುಕುಮಾರ್, ಐಎಎಸ್ ., ರವರು ರಜೆಯ ಮೇಲೆ ಹೋಗಿರದಿದ್ದರೆ , ಜಿಲ್ಲಾಧಿಕಾರಿ, ರಾಯಚೂರು ಜಿಲ್ಲೆ, ರಾಯಚೂರು, ಈ 
ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಶ್ರೀನಿವಾಸ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1044 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -1) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೮, ೨೦೧೧ 

೪೯೧ 

೪೯೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 124 ಎಸ್‌ಐಎಸ್ 2011, ಬೆಂಗಳೂರು, ದಿನಾಂಕ: 30ನೇ ಜುಲೈ , 2011 
ಶ್ರೀಮತಿ ಶಮೀಮ್ ಬಾನು, ಐಎಎಸ್., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಇಂಧನ ಇಲಾಖೆ, ಬೆಂಗಳೂರು, ಇವರಿಗೆ ದಿನಾಂಕ : 
01 - 08 - 2011 ರಿಂದ 20 - 08 - 2011ರವರೆಗೆ (ಉದಿಸೆ ) ಪರಿವರ್ತಿತ ರಜೆಯನ್ನು ವೈದ್ಯಕೀಯ ನೆಲೆಯಲ್ಲಿ ಮಂಜೂರು ಮಾಡಲಾಗಿದೆ. 

ಶ್ರೀಮತಿ ಶಮೀಮ್ ಬಾನು, ಐಎಎಸ್., ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಉನ್ನತ 
ಶಿಕ್ಷಣ), ಬೆಂಗಳೂರು, ಇವರನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಇಂಧನ ಇಲಾಖೆ, ಬೆಂಗಳೂರು, ಈ ಹುದ್ದೆಯ ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 

- ಶ್ರೀಮತಿ ಶಮೀಮ್ ಬಾನು, ಐಎಎಸ್., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ , ಇಂಧನ 
ಇಲಾಖೆ, ಬೆಂಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ಶ್ರೀನಿವಾಸ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 1045 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 134 ಎಸ್‌ಐಎಸ್ 2011 , ಬೆಂಗಳೂರು, ದಿನಾಂಕ: 30ನೇ ಜುಲೈ , 2011 
ಡಾ || ಶಾಲಿನಿ ರಜನೀಶ್, ಐಎಎಸ್., ಕಾರ್ಯದರ್ಶಿ , ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ , ಗುಲ್ಬರ್ಗಾ ಇವರಿಗೆ ದಿನಾಂಕ : 
06 - 07 - 2011 ರಿಂದ 05 - 08 - 2011ರವರೆಗೆ ಗಳಿಕೆ ರಜೆಯನ್ನು ವೈಯಕ್ತಿಕ ನೆಲೆಯಲ್ಲಿ ಮಂಜೂರು ಮಾಡಲಾಗಿದೆ. 

ಡಾ|| ಶಾಲಿನಿ ರಜನೀಶ್, ಐಎಎಸ್., ರವರ ರಜಾ ಅವಧಿಯಲ್ಲಿ ಪ್ರಾದೇಶಿಕ ಆಯುಕ್ತರು, ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ ಇವರನ್ನು 
ಕಾರ್ಯದರ್ಶಿ , ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ , ಗುಲ್ಬರ್ಗಾ ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

- ಡಾ|| ಶಾಲಿನಿ ರಜನೀಶ್, ಐಎಎಸ್., ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಕಾರ್ಯದರ್ಶಿ , ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ 
ಮಂಡಳಿ, ಗುಲ್ಬರ್ಗಾ ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಶ್ರೀನಿವಾಸ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1046 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 215 ಸಅಸೇ 2011 , ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್ , 2011. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವೇತನ ಶ್ರೇಣಿ ( 14050 - 25050ರ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ : 


ಕ್ರಮ 
ಸಂಖ್ಯೆ 


ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ನಿರ್ವಹಿಸುತ್ತಿರುವ ಇಲಾಖೆ 
ಎಸ್ , ಜಬೀನ್ ತಾಜ್ , ಸಿ . ಆ . ಸು . ಇಲಾಖೆ 
( ಜನಸ್ಪಂದನ) 
ಭಾರತಿ ಆರ್ . ನಾಯಕ್ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಬಿ . ರಮೇಶ್‌ಬಾಬು, ಶಿಕ್ಷಣ ಇಲಾಖೆ 


ಅಧೀನ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ಅಲ್ಪ ಸಂಖ್ಯಾತರ ಆಯೋಗ 
ಖಾಲಿ ಹುದ್ದೆ. 
ಅಧೀನ ಕಾರ್ಯದರ್ಶಿ, ಸಿ. ಆ. ಸು . ಇ. ( ಆಡಳಿತ ಸುಧಾರಣೆ ತರಬೇತಿ) 


2) 


ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ 
ಶ್ರೀ ಸಿ. ಟಿ. ನಾರಾಯಣಸ್ವಾಮಿ ಇವರ ಸೇವೆಯನ್ನು ಹಿಂದಕ್ಕೆ 
ಪಡೆದುದರಿಂದ ತೆರವಾದ ಹುದ್ದೆ. 


೪೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೮, ೨೦೧೧ 


ಭಾಗ - ೨ 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಲಾಗಿದೆ : 


ಕ್ರಮ 


ಅಧೀನ ಕಾರ್ಯದರ್ಶಿಯ ಹೆಸರು ಮತ್ತು ಇಲಾಖೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 


ಸಂಖ್ಯೆ 


ಈ . ರಾಮಕೃಷ್ಣಪ್ಪ ಅಧೀನ ಕಾರ್ಯದರ್ಶಿ , | ಅಧೀನ ಕಾರ್ಯದರ್ಶಿ , ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ 

ಸಿ. ಆ. ಸು . ಇಲಾಖೆ (ನೇಮಕಾತಿ ನಿರೀಕ್ಷಣೆಯಲ್ಲಿ) ಮತ್ತು ತಂತ್ರಜ್ಞಾನ ಇಲಾಖೆ- ಖಾಲಿ ಹುದ್ದೆ. 
2) ಜಿ. ಎನ್. ಯಡ್ರಾವಿ, ಅಧೀನ ಕಾರ್ಯದರ್ಶಿ , | ಅಧೀನ ಕಾರ್ಯದರ್ಶಿ , ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಸಿ. ಆ. ಸು. ಇಲಾಖೆ (ನೇಮಕಾತಿ ನಿರೀಕ್ಷಣೆಯಲ್ಲಿ) ಜಲಸಾರಿಗೆ ಇಲಾಖೆ (ಕಾನೂನು ಕೋಶ)- ಶ್ರೀ ಶಿವಲಿಂಗ ಇವರ 

ವರ್ಗಾವಣೆ ಮಾರ್ಪಾಡಿನಿಂದ ತೆರವಾದ ಹುದ್ದೆಗೆ. 
3) | ಎ. ಪಿ. ಸುಮಿತ್ರಮ್ಮ , ಅಧೀನ ಕಾರ್ಯದರ್ಶಿ , ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ (ಕಾನೂನು ಕೋಶ) 

| ಸಿ. ಆ . ಸು . ಇಲಾಖೆ (ನೇಮಕಾತಿ ನಿರೀಕ್ಷಣೆಯಲ್ಲಿ) | ಶ್ರೀ ಪ್ರಭಾಕರ್ ಇವರ ವಯೋ ನಿವೃತ್ತಿಯಿಂದ ತೆರವಾದ ಹುದ್ದೆಗೆ . 
4) | ಸಿ. ಟಿ. ನಾರಾಯಣಸ್ವಾಮಿ , ಅಧೀನ ಕಾರ್ಯದರ್ಶಿ , ಅಧೀನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ 
ಸಿ. ಆ. ಸು . ಇಲಾಖೆ (ನೇಮಕಾತಿ ನಿರೀಕ್ಷಣೆಯಲ್ಲಿ) (ಕೆ -ಶಿಫ್) - ಶ್ರೀ ವಡಗಾವೆ ಬಸವರಾಜ್ ಇವರ ವರ್ಗಾವಣೆಯಿಂದ ತೆರವಾದ 

ಹುದ್ದೆಗೆ. 
ಎಸ್ . ಜೆ. ಸಂಪತ್ ಕುಮಾರ್ , 

ಅಧೀನ ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 
ಅಧೀನ ಕಾರ್ಯದರ್ಶಿ , 

ಶ್ರೀ ಸಿ. ಎ . ಬಾಬು ರವೀಂದ್ರನಾಥ ಪಟೇಲ್ ಇವರ ನಿಯೋಜನೆಯಿಂದ 
ಸಿ. ಆ. ಸು . ಇಲಾಖೆ (ನೇಮಕಾತಿ ನಿರೀಕ್ಷಣೆಯಲ್ಲಿ) ತೆರವಾದ ಹುದ್ದೆ. 
ಎ . ಚನ್ನೇಗೌಡ, ಅಧೀನ ಕಾರ್ಯದರ್ಶಿ , 

ಅಧೀನ ಕಾರ್ಯದರ್ಶಿ , ನಿಯೋಜನೆ ಮೇಲೆ ಅಧ್ಯಕ್ಷರ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ವೆಚ್ಚ ಸುಧಾರಣಾ ಆಯೋಗ) | ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ - ಖಾಲಿ ಹುದ್ದೆ. 


ಎಂ . ಆರ್. ಮಹೇಶ್ ಕುಮಾರ್ , 
ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ 


ಅಧೀನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ ( ಅಪರಾಧಗಳು) - 
ಶ್ರೀ ಟಿ . ಎಂ . ವಾಸುದೇವರಾವ್ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಗೆ. 


ಟಿ. ಎಂ . ವಾಸುದೇವರಾವ್, ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ 
( ಅಪರಾಧಗಳು) 


ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ 
ಶ್ರೀ ಎಂ . ಆರ್. ಮಹೇಶ್‌ಕುಮಾರ್ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಗೆ. 


9 ) 


ಹೆಚ್ . ವಿ. ರಾಮಚಂದ್ರರಾವ್ , 

ದಿನಾಂಕ 30 - 06 -2011ರಲ್ಲಿನ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ 
ಅಧೀನ ಕಾರ್ಯದರ್ಶಿ , 

ಇವರನ್ನು ಸದರಿ ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ. 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ( ಸಂಸ್ಕೃತಿ) 
10 ) | ಎ. ಎಸ್. ವಿಶ್ವೇಶ್ವರಯ್ಯ , ಅಧೀನ ಕಾರ್ಯದರ್ಶಿ , | ಅಧೀನ ಕಾರ್ಯದರ್ಶಿ , ಸಹಕಾರ ಇಲಾಖೆ (ಸೇವೆಗಳು ) 
ಆರ್ಥಿಕ ಇಲಾಖೆ ( ಜಿಲ್ಲಾ ಪಂಚಾಯತ್) 

ಶ್ರೀ ಹೆಚ್. ವಿ . ರಾಮಚಂದ್ರರಾವ್ ಇವರ ವರ್ಗಾವಣೆ ಮಾರ್ಪಾಡಿನಿಂದ 

ತೆರವಾದ ಹುದ್ದೆ . 
| ಸಾವಿತ್ರಿ, ಅಧೀನ ಕಾರ್ಯದರ್ಶಿ, 

ಅಧೀನ ಕಾರ್ಯದರ್ಶಿ , ಸಹಕಾರ, ಕೃಷಿ ಮತ್ತು ತೋಟಗಾರಿಕೆ ಮತ್ತು ಪಶು 
ವಸತಿ ಇಲಾಖೆ 

ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಕಾನೂನು ಕೋಶ) - ಶ್ರೀ ಆರ್. 

ನರಸಿಂಹಯ್ಯ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
12) | ಶಿವಲಿಂಗ, ಅಧೀನ ಕಾರ್ಯದರ್ಶಿ ಮುಂಬಡ್ತಿ| ಇವರ ದಿನಾಂಕ 30 - 06 - 2011ರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ 

ಆದೇಶದಲ್ಲಿರುವ ಲೋಕೋಪಯೋಗಿ ಬಂದರು ಅಧೀನ ಕಾರ್ಯದರ್ಶಿ , ವಸತಿ ಇಲಾಖೆ - ಶ್ರೀಮತಿ ಸಾವಿತ್ರಿ ಇವರ 
ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಕಾನೂನು| ವರ್ಗಾವಣೆಯಿಂದ ತೆರವಾದ ಹುದ್ದೆ . 
ಕೋಶ) 


11 ) 


| 


13) 


ಆರ್. ನರಸಿಂಹಯ್ಯ , ಅಧೀನ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ, ಇಲಾಖೆ 
ಸಹಕಾರ, ಕೃಷಿ ಮತ್ತು ತೋಟಗಾರಿಕೆ ಮತ್ತು ಪಶು | (ಕೈಗಾರಿಕಾಭಿವೃದ್ಧಿ)- ಶ್ರೀ ಕೆ. ಹೆಚ್. ಶೇಷಗಿರಿ ಇವರ ನಿಯೋಜನೆಯಿಂದ 
ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ | ತೆರವಾದ ಹುದ್ದೆ. 
(ಕಾನೂನುಕೋಶ) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೮, ೨೦೧೧ 


೪೯೩ 


14) 


ಎಂ . ಕೆ. ಭರಮರಾಜಪ್ಪ , 

ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ಜಿಲ್ಲಾ ಪಂಚಾಯತ್) 
ಆಡಳಿತಾಧಿಕಾರಿ, ರಾಜ್ಯ ಪತ್ರಾಗಾರ ಇಲಾಖೆ 

ಶ್ರೀ ಎ . ಎಸ್. ವಿಶ್ವೇಶ್ವರಯ್ಯ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
| ಜಿ. ಸಿದ್ದಗಂಗಯ್ಯ , ಅಧೀನ ಕಾರ್ಯದರ್ಶಿ , ಆಡಳಿತಾಧಿಕಾರಿ , ರಾಜ್ಯ ಪತ್ರಾಗಾರ ಇಲಾಖೆ ಶ್ರೀ ಎಂ . ಕೆ. ಭರಮರಾಜಪ್ಪ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ | ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಇಲಾಖೆ 
ವಡಗಾವೆ ಬಸವರಾಜ್ , ಅಧೀನ ಕಾರ್ಯದರ್ಶಿ , | ಅಧೀನ ಕಾರ್ಯದರ್ಶಿ , ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ನಿಯೋಜನೆ ಮೇಲೆ ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಇಲಾಖೆ- ಶ್ರೀ ಜಿ . ಸಿದ್ದಗಂಗಯ್ಯ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಅಭಿವೃದ್ಧಿ ಯೋಜನೆ ( ಕೆ-ಶಿಫ್) . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1047 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 376 ಸಅಸೇ 2011, ಬೆಂಗಳೂರು, ದಿನಾಂಕ: 20ನೇ ಜುಲೈ , 2011 
2012ನೇ ಸಾಲಿನಲ್ಲಿ 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಈ ಕೆಳಕಂಡ 
ಅಧಿಕಾರಿಗಳು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. 
ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಕಾರ್ಯ ನಿರ್ವಹಿಸುತ್ತಿರುವ ಇಲಾಖೆ 

ವಯೋ ನಿವೃತ್ತಿ 

ಜನ್ಮ ದಿನಾಂಕ ಹೊಂದಲಿರುವ 
ಶ್ರೀ /ಶ್ರೀಮತಿ 

ದಿನಾಂಕ 


ಕ್ರಮ 


ಸಂಖ್ಯೆ 


01 - 02 - 1952 


31 - 01 - 2012 


ಜನವರಿ 
ನಾರಾಯಣಮೂರ್ತಿ ಆರ್ ., ಜಂಟಿ ಕಾರ್ಯದರ್ಶಿ , 
ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 
| ಶ್ರೀನಿವಾಸನ್ ಎಲ್., ಉಪ ಕಾರ್ಯದರ್ಶಿ , (ಕಾರ್ಯಕಾರಿ) ಸಿ. ಆ. ಸು . ಇಲಾಖೆ 
ಕೃಷ್ಣಪ್ಪಮೂಲ್ಯ., ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 
ಮುಖ್ಯ ಕಾರ್ಯದರ್ಶಿಯವರ ಕಛೇರಿ 


08 - 01- 1952 


31 - 01 - 2012 


08 - 01 - 1952 


31 - 01 - 2012 


06 - 02 - 1952 


29 - 02 - 2012 
29 - 02 - 2012 


08 - 02 - 1952 


12 - 02 -1952 


29 - 02 - 2012 


ಫೆಬ್ರವರಿ 
| ಚೌಕಿಮರ್ ಬಿ . ವಿ., ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ 
ಶಿವಪ್ಪ ಎಸ್‌. ಯು , ಅಧೀನ ಕಾರ್ಯದರ್ಶಿ , ಗ್ರಾ . ಅ. ಮತ್ತು ಪಂ . ರಾ . ಇಲಾಖೆ 
ಹಿರೇಮರ್ ಎಸ್ . ಆರ್ ., ಅಧೀನ ಕಾರ್ಯದರ್ಶಿ , ಸಿ. ಆ . ಸು .ಇಲಾಖೆ 
( ಆಡಳಿತ ಸುಧಾರಣೆ) 
ದೊಡ್ಡವೀರೇಗೌಡ ಸಿ., ಅಧೀನ ಕಾರ್ಯದರ್ಶಿ , 
ಶಿಕ್ಷಣ ಮತ್ತು ಆ . ಕು .ಕ ಇಲಾಖೆ ( ಕಾನೂನು ಕೋಶ) 
ಚನ್ನೇಗೌಡ ಎ., ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 
( ವೆಚ್ಚ ಸುಧಾರಣಾ ಆಯೋಗ) 


16 - 02 - 1952 


29 - 02 - 2012 


25 - 02 - 1952 


29 - 02 - 2012 


04 - 03 - 1952 


31 - 03 - 2012 


ಮಾರ್ಚ್ 
ಎಸ್ . ಚಂದ್ರಶೇಖರಪ್ಪ, ಉಪ ಕಾರ್ಯದರ್ಶಿ , 
ಸಿ. ಆ. ಸು . ಇಲಾಖೆ ( ರಜಾ ಮೀಸಲಾತಿ) 
ಭೈರಪ್ಪ ಎ. ಕೆ., ಅಧೀನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ ( ವೈದ್ಯಕೀಯ ಶಿಕ್ಷಣ ಇಲಾಖೆ) 
ರಾಮಭಟ್ ಕೆ. ಎಸ್ ., ಅಧೀನ ಕಾರ್ಯದರ್ಶಿ , ಸಿ. ಆ . ಸು . ಇಲಾಖೆ 
( ಲೆಕ್ಕಪತ್ರ - 2 ) 


05 - 03 -1952 


31 - 03 - 2012 


21 - 03 - 1952 


31 - 03 - 2012 


೪೯೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೮, ೨೦೧೧ 


ಭಾಗ - ೨ 


08 - 04 - 1952 


30 - 04 - 2012 


12 - 04 - 1952 
01 - 05 -1952 


30 - 04 - 2012 
30 - 04 - 2012 


ಏಪ್ರಿಲ್ 
ವೇಣುಗೋಪಾಲ್ ಕೆ. ಎಸ್ ., ಉಪ ಕಾರ್ಯದರ್ಶಿ , 
ಸಿ.ಆ . ಸು . ಇಲಾಖೆ ( ಜನಸ್ಪಂದನ ಕೋಶ) 
ಬಸವರಾಜ್ ಎಂ ., ಉಪ ಕಾರ್ಯದರ್ಶಿ , ಸಾರಿಗೆ ಇಲಾಖೆ 
ಅಕ್ಕಿ ವೈ . ಬಿ., ನಿರ್ದೇಶಕರು, ಯೋಜನಾ ಇಲಾಖೆ 
ಬಿ. ಚಿಕ್ಕರಾಜು , ಅಧೀನ ಕಾರ್ಯದರ್ಶಿ , ಯೋಜನಾ ಇಲಾಖೆ 
ದೇವೂರ್ ಬಿ. ಬಿ ., ಅಧೀನ ಕಾರ್ಯದರ್ಶಿ , ಸಿ. ಆ . ಸು . ಇಲಾಖೆ 
(ಆಡಳಿತ ಸುಧಾರಣೆ) 
ಪಿ. ಮಾರ್ಕಂಡೇಯ, ಅಧೀನ ಕಾರ್ಯದರ್ಶಿ, ಸಿ. ಆ . ಸು . ಇಲಾಖೆ 
(ಸೇವಾ ನಿಯಮಗಳು - 2 ) 


03 - 04 - 1952 


30 - 04 - 2012 


01 - 05 -1952 


30 - 04 - 2012 


01 - 05 -1952 


30 - 04 - 2012 


12 - 05 - 1952 


31 - 05 - 2012 


08 - 05 - 1952 


| 


31 - 05 - 2012 


15 - 05 - 1952 


31 - 05 - 2012 


ಮೇ 
| ಅಬ್ದುಲ್ ಬಾಸಿತ್ ಎಂ ., ಹಿರಿಯ ನಿರ್ದೇಶಕರು , ಯೋಜನಾ ಇಲಾಖೆ | 

ಚಂದ್ರಪ್ಪ ಆರ್., ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ವೆಚ್ಚ - 2 ಮತ್ತು 4 ) | 
20) | ಹೊನ್ನಪ್ಪ ನಾಯ್ಕ , ಉಪ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ 

| ಬಾಬು ರವೀಂದ್ರನಾಥ್ ಪಟೇಲ್ ಸಿ. ಎ., ಅಧೀನ ಕಾರ್ಯದರ್ಶಿ, 
ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆ | 
ವಿಜಯಲಕ್ಷ್ಮಿ ಡಿ. ಎನ್., ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 
(ಲೋಕೋಪಯೋಗಿ ಆರ್ಥಿಕ ಕೋಶ) 
ರಾಮು ಹೆಚ್ . ಡಿ., ಅಧೀನ ಕಾರ್ಯದರ್ಶಿ , ನಿಯೋಜನೆ ಮೇಲೆ ರಾಜ್ಯ ಮುಖ್ಯ 

ಮಾಹಿತಿ ಅಧಿಕಾರಿಯವರ ಆಪ್ತ ಕಾರ್ಯದರ್ಶಿ 
24) | ಅಶೋಕ್ ಪಿ . ಅತ್ತೆ, ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ (ಸೇವೆಗಳು -1) - 


19 - 05 -1952 


31- 05 - 2012 


19 - 05 - 1952 


31 - 05 - 2012 


23 - 05 - 1952 


31 - 05 - 2012 


01 - 06 - 1952 


31 - 05 - 2012 


ಜೂನ್ 


25) 


02 - 06 - 1952 


30- 06 - 2012 


26) . 


30 - 06 - 2012 


ವಾಸನ್ ಎಲ್ . ಎಸ್., ಅಧೀನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆ (ಸೇವೆಗಳು ಮತ್ತು ಸಮನ್ವಯ ) 
ಲೋಕನಾಥರಾವ್ ಎಸ್., ಅಧೀನ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ 
ವಿಲಾಸ ಶಂಕರ ಜೀರೆ, ಅಧೀನ ಕಾರ್ಯದರ್ಶಿ , ರಾಜ್ಯಪಾಲರ ಸಚಿವಾಲಯ 
ಸಸಾಲಟ್ಟಿ ಎಸ್. ಬಿ., ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ ( ಆಡಳಿತ) 
ಚಿದಾನಂದಸ್ವಾಮಿ ಎ . ಎಂ ., ಅಧೀನ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ 


09 - 06 - 1952 
11- 06 -1952 
01 - 07 - 1952 


30 - 06 - 2012 


30 - 06 - 2012 


01 - 07 - 1952 


30 - 06 - 2012 


04 - 07 - 1952 


31 - 07 - 2012 


06 - 07 - 1952 


31 - 07 - 2012 


ಜುಲೈ 
ಸುಬ್ಬಯ್ಯ ಕೆ., ಅಧೀನ ಕಾರ್ಯದರ್ಶಿ , ನಿಯೋಜನೆ ಮೇಲೆ 3ನೇ ಹಣಕಾಸು 
ಆಯೋಗ ಅನುಷ್ಠಾನ ಕಾರ್ಯಪಡೆ 
| ರಾಮಯ್ಯ , ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ( ವಾಣಿಜ್ಯ ತೆರಿಗೆ ಮತ್ತು 
ಸಮನ್ವಯ) 

ಆಗಸ್ಟ್ 
32 ) | ಉಮೇಶ್ ಎಂ., ಅಪರ ಕಾರ್ಯದರ್ಶಿ, ನಿಯೋಜನೆ ಮೇಲೆ ನಿರ್ದೇಶಕರು 

ಸಚಿವಾಲಯ ತರಬೇತಿ ಸಂಸ್ಥೆ 
ಶ್ರೀಧರ್ ಎ . ಎನ್., ಅಪರ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ಆಡಳಿತ) 
ರಾಜು ಎಸ್ ., ಉಪ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ 
ರಾಮಸ್ವಾಮಿ ಬಿ. ಕೆ., ಅಧೀನ ಕಾರ್ಯದರ್ಶಿ , ಗೃಹ ಮತ್ತು ಸಾರಿಗೆ ಇಲಾಖೆ 
(ಕಾನೂನುಕೋಶ) 


06 - 08 - 1952 


31 - 08 - 2012 


20 - 08 - 1952 


31 - 08 - 2012 


20 - 08 - 1952 


31 - 08 - 2012 


03 - 08 - 1952 


31- 08 - 2012 


ಸೆಪ್ಟೆಂಬರ್ 
ನಾರಾಯಣ್ ಎಸ್ . ಜಿ., ಉಪ ಕಾರ್ಯದರ್ಶಿ , ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳ ಇಲಾಖೆ 


25 - 09 - 1952 


30 - 09 - 2012 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೮, ೨೦೧೧ 


೪೯೫ 


28 - 10 - 1952 


31 - 10 - 2012 


02 - 10 - 1952 


31 -10 - 2012 


ಅಕ್ಟೋಬರ್ 
ಮುನಿ ಎಲ್ಲಪ್ಪ , ಅಪರ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ವೆಲ್‌ಫೇರ್) 
ಪಾರ್ವತಿ ಎ. ಎಸ್ ., ಆಂತರಿಕ ಆರ್ಥಿಕ ಸಲಹೆಗಾರರು ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ 
ಎಂ . ಹರಿಹರಸ್ವಾಮಿ , ಅಧೀನ ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
( ಸಣ್ಣ ಪ್ರಮಾಣದ ಕೈಗಾರಿಕೆ) 
ಪ್ರಕಾಶ್ ಬಿ . ಸಿ., ಅಧೀನ ಕಾರ್ಯದರ್ಶಿ , ಕೃಷಿ ಇಲಾಖೆ 
ಚಂದ್ರಶೇಖರರಾವ್ ಎಲ್ . ಎಸ್ . ಅಧೀನ ಕಾರ್ಯದರ್ಶಿ , ನಿಯೋಜನೆ ಮೇಲೆ 
ಉಪ ನಿರ್ದೇಶಕರು ಸಚಿವಾಯ ತರಬೇತಿ ಸಂಸ್ಥೆ 


16 - 10 - 1952 


31 - 10 - 2012 


21 - 10 - 1952 


31 -10 -2012 


31 - 10 - 1952 


31- 10 - 2012 


18 - 11 - 1952 


30 - 11 - 2012 


ನವೆಂಬರ್ 
ರಿಚರ್ಡ್ ಲೊಬೊ , ಜಂಟಿ ಪ್ರಾರೂಪಕಾರ ಮತ್ತು ಪದನಿಮಿತ್ತ ಸರ್ಕಾರದ ಜಂಟಿ 
ಕಾರ್ಯದರ್ಶಿ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ | 
ಇಂದುಮತಿ ಎಸ್ ., ಉಪ ಕಾರ್ಯದರ್ಶಿ , ಮಾ . ತಂ ., ಜೈ . ತಂ ., ಮತ್ತು ವಿಜ್ಞಾನ, 
ತಂತ್ರಜ್ಞಾನ ಇಲಾಖೆ 


15 - 11 - 1952 


30 - 11 - 2012 


ಬಸವರಾಜು ಸಿ., ಉಪ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ 


11 - 11 -1952 


30 - 11 - 2012 


6 ) . 


ಅಶೋಕ್ ಎಸ್. ಜೀವರ್ಗಿ, ಉಪ ಕಾರ್ಯದರ್ಶಿ -1, ಆರ್ಥಿಕ ಇಲಾಖೆ 

18 - 11 - 1952 

30 - 11 - 2012 
ಡಿಸೆಂಬರ್ 
ವಿಮಲಾ ಕುಮಾರಿ, ಉಪ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ 

11 - 12 - 1952 31 - 12 - 2012 
47) | ವೆಂಕಟೇಶ್ ವಿ., ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ ( ಲೆಕ್ಕಪತ್ರ -1) 

24- 12 - 1952 31 - 12 - 2012 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1048 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 117 ಸಅಸೇ 2011 , ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್ 2011 
ಶ್ರೀ ಬಿ. ಬಿ . ದೇವೂರ್, ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ಆಡಳಿತ ಸುಧಾರಣೆ), 
ಕರ್ನಾಟಕ ಸರ್ಕಾರ ಸಚಿವಾಲಯ ಇವರನ್ನು ಕಾರ್ಯ ನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತಿ, ರಾಣೆಬೆನ್ನೂರು - ಈ ಹುದ್ದೆಗೆ ನೇಮಿಸುವ 
ಸಲುವಾಗಿ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ. ಆರ್ . 1049 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 406 ಸಆಸೇ 2011, ಬೆಂಗಳೂರು, ದಿನಾಂಕ : 29ನೇ ಜುಲೈ , 2011 
ಅಧಿಸೂಚನೆ ಸಂಖ್ಯೆ ಪಿಡಿ 58 ಎಸ್.ಎಸ್. ಎಂ . 2011 ದಿನಾಂಕ : 30 - 06 - 2011ರಲ್ಲಿ ಶ್ರೀ ತುಳಸಿರಾಮ್, ಉಪ ನಿರ್ದೇಶಕರು, ಮಾನವ 
ಅಭಿವೃದ್ಧಿ ವಿಭಾಗ, ಯೋಜನಾ ಇಲಾಖೆ ಇವರನ್ನು ಪಶು ಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಗೆ ಹೊಸದಾಗಿ ಸೃಜಿಸಿಲಾಗಿರುವ ಉಪ 
ನಿರ್ದೇಶಕರ ಹುದ್ದೆಗೆ ವರ್ಗಾಯಿಸಿರುವುದರಿಂದ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವಾಲಯದ ಸೇವೆಯಿಂದ ಬಿಡುಗಡೆ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1050 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -3) 


೪೯ . 


ಭಾಗ- ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೮, ೨೦೧೧ 
PERSONNEL AND ADMINISTRATIVE REFORMS SECRETARIAT 

CORRIGENDUM 


NO . DPAR 54 SFP 2011 , Bangalore , dated 21st July , 2011. 
In the State Government Notification of even number, dated : 12 -07 - 2011, relating to promotion of Sri Srinivasulu , IFS 
(KN - 1997) to the Selection Grade, the words " with effect from 25 /03/2010 , i.e ., the date of promotion of his junior" occurring in 
the fourth line shall be corrected and read as "with effect from 01/01/ 2010 , i. e ., the date of promotion of his junior. " 


By Order and in the Name of the Governor of Karnataka, 

A . P . ATRE , 
Under Secretary to Government 

DP & AR (Services - IV ) 


P . R .1051 


PERSONNEL AND ADMINISTRATIVE REFORMS SECRETARIAT 


CORRIGENDUM 


NO . DPAR 39 SFP 2011, Bangalore, dated 7th July , 2011. 
In GovernmentNotification of even number dated : 04 -07 -2011 the words viz., “ Deputy Conservator of Forests , ECDS, 
DPAR (e -Governance )” occurring in the third line of para 15 shall be corrected & read as “ Director, Electronic Delivery of Citizen 
Services ( EDCS), DPAR (e -Governance ). 

By Order and in the Name of the Governor of Karnataka , 

ASHOK P . ATRE , 

Under Secretary to Government 
P . R1052 

DP & AR (Services -IV ) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಸಿಐ 201 ಎಸ್‌ಪಿಕ್ಯೂ 2011, ಬೆಂಗಳೂರು, ದಿನಾಂಕ: 6ನೇ ಆಗಸ್ಟ್, 2011. 
ಸರ್ಕಾರದ ಆದೇಶ ಸಂಖ್ಯೆ : ಸಿಐ 201 ಎಸ್‌ಪಿಕ್ಯೂ 2011, ದಿನಾಂಕ : 12 - 05 - 2011ರಲ್ಲಿ ಗೋಣಿಪುರ, “ತಿತ್ತೂರು ಹಾಗೂ ಶೀಗೇಹಳ್ಳಿ 
ಗ್ರಾಮಗಳ 1916 ಎಕರೆ 2 .75 ಗುಂಟೆ ” ಎಂಬುದರ ಬದಲಾಗಿ “1322 ಎಕರೆ 24.75 ಗುಂಟೆ” ಎಂಬುದಾಗಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ .ಆರ್ , 1053 


ಎಲ್. ಎಸ್ . ವಾಸನ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ.), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ವಾಕ್ಕೆ 74 ಸಸಕಾ 2011, ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್ , 2011 . 


ಶ್ರೀ ಅರಳಿ ಸೂರ್ಯಕಾಂತ, ಸಹಕಾರ ಸಂಘಗಳ ಉಪ ನಿಬಂಧಕರು, ಬಾಗಲಕೋಟೆ ಸಹಕಾರ ಇಲಾಖೆ ರವರು ವಾಣಿಜ್ಯ ಮತ್ತು 
ಕೈಗಾರಿಕಾ ಇಲಾಖೆಯಲ್ಲಿ ಸ್ಥಳ ನಿಯುಕ್ತಿ ನಿರೀಕ್ಷೆಯಲ್ಲಿದ್ದು, ಇವರನ್ನು ಮಹಾತ್ಮಾಗಾಂಧಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ, ಭಾಲ್ಕಿ , ಬೀದರ್ ಜಿಲ್ಲೆ 
ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ 
ನೇಮಿಸಿದೆ. 


ಇವರು ಮರುಸ್ಥಳ ನಿಯುಕ್ತಿ ಆದೇಶ ನೀಡಿ ನೇಮಿಸಿರುವ ಹುದ್ದೆಯಲ್ಲಿ ಕೂಡಲೇ ಕರ್ತವ್ಯ ವರದಿ ಮಾಡಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಬಿ. ರಾಮಸ್ವಾಮಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1054 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸಹಕಾರಿ ಸಕ್ಕರೆ ). 


9 


d 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೮, ೨೦೧೧ 

೪೯೭ 
ಶಿಕ್ಷಣ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಇಡಿ 180 ಎಸ್ಒಹೆಚ್ 2010, ಬೆಂಗಳೂರು, ದಿನಾಂಕ: 4ನೇ ಆಗಸ್ಟ್ , 2011 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 180 ಎಸ್‌ಒಹೆಚ್ 2010 , ದಿನಾಂಕ : 15 - 06 - 2011ರ “ ವಿಷಯ ” ಭಾಗದಲ್ಲಿರುವ “ ತಾತ್ಕಾಲಿಕ ” 
ಎಂಬುದರ ಬದಲಿಗೆ “ ಅಂತಿಮ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್ . ಟಿ . ಜಯರಾಂ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಶಿಕ್ಷಣ ಇಲಾಖೆ [ ಪ್ರೌಢ ಶಿಕ್ಷಣ ]. 


ಪಿ .ಆರ್. 1055 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಇಡಿ 108 ಇಎಸ್‌ಡಬ್ಲ್ಯೂ 2011 , ಬೆಂಗಳೂರು, ದಿನಾಂಕ: 6ನೇ ಆಗಸ್ಟ್ , 2011 . 


ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀಮತಿ ಆರ್‌. ವೀಣಾ, ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ರವರನ್ನು 
ಬೆಂಗಳೂರಿನ ಸರ್ಕಾರಿ ಕೇಂದ್ರ ಮುದ್ರಣಾಲಯದಲ್ಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರ ( ಬೆಲೆ ನಿಗಧಿ) ಹುದ್ದೆಗೆ ಪ್ರಥಮ ಹಂತದಲ್ಲಿ 2 ವರ್ಷಗಳ 
ಅವಧಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ. ಪಟಗಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಸಾಮಾನ್ಯ) , 
ಪಿ .ಆರ್. 1056 

ಶಿಕ್ಷಣ ಇಲಾಖೆ. 


ಶಿಕ್ಷಣ ಸಚಿವಾಲಯ 

ತಿದ್ದುಪಡಿ 


ಸಂಖ್ಯೆ: ಇಡಿ 68 ಡಿಪಿಐ 2011, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್ , 2011 . 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ , ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳಿಗೆ ಉಪ ನಿರ್ದೇಶಕರು ಹಾಗೂ 
ತತ್ಸಮಾನ ವೃಂದದ ಹುದ್ದೆಗೆ ಬಡ್ತಿ ನೀಡಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 77 ಡಿಪಿಐ 2017, ದಿನಾಂಕ : 21 -01 -2011 ರ 
ಅಧಿಸೂಚನೆಯ ಕ್ರಮ ಸಂಖ್ಯೆ : 04 ಮತ್ತು 08ಕ್ಕೆ ಸಂಬಂಧಪಟ್ಟಂತೆ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. 


ಕ್ರಮ 


ಸಂಖ್ಯೆ 


ಸ್ಥ 


A| 


ಹೆಸರು ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ಮೂಲಕ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಶ್ರೀ ಬಸವೇಗೌಡ, ಉಪನ್ಯಾಸಕರು, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, | ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ , ಬೆಳಗಾಂ 
ಬೆಳಗಾಂ 

( ಖಾಲಿ ಹುದ್ದೆಗೆ) 
ಶ್ರೀ ಟಿ. ಜಯರಾಮು, ಶಿಕ್ಷಣಾಧಿಕಾರಿ , ಅಕ್ಷರ ದಾಸೋಹ, 

ಹಿರಿಯ ಕಾರ್ಯಕ್ರಮಾಧಿಕಾರಿ, ರಾಷ್ಟ್ರೀಯ ಮಾದ್ಯಮಿಕ 
ಜಿಲ್ಲಾ ಪಂಚಾಯತ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

ಶಿಕ್ಷಣ ಅಭಿಯಾನ, ರಾಜ್ಯ ಕಛೇರಿ, ಬೆಂಗಳೂರು, ಇಲ್ಲಿ 
ಹೊಸದಾಗಿ ಸೃಜಿಸಿರುವ ಹುದ್ದೆಗೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ಬಿ . ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಆಡಳಿತ ) 


ಪಿ .ಆರ್ . 1057 


೪೯೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೮, ೨೦೧೧ 

ಭಾಗ- ೨ 
ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಕಇ 173 ಎಸ್‌ಡಿಸಿ 2010 , ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್ , 2011. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಕಇ 173 ಎಸ್‌ಡಿಸಿ 2010, ದಿನಾಂಕ : 20 - 11 - 2010ರನ್ವಯ, ಡಾ|| ಮಂಗಳಾ ಶ್ರೀಧರ್ ಇವರನ್ನು 
ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಿದ್ದ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಿ ಅವರನ್ನು ನಿಗಮದ ಅಧ್ಯಕ್ಷ ಸ್ಥಾನದಿಂದ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಎಂ . ಎಂ . ಬಾಟೆ, 

ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 
ಪಿ . ಆರ್ , 1058 

- ಸಮಾಜ ಕಲ್ಯಾಣ ಇಲಾಖೆ. 
ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಕಇ 173 ಬಿಇಟಿ 2011 , ಬೆಂಗಳೂರು, ದಿನಾಂಕ : 30ನೇ ಜುಲೈ , 2011. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಕಇ 168 ಪಕಸೇ 2011, ದಿನಾಂಕ : 30 - 06 - 2011ರಲ್ಲಿ ವರ್ಗಾವಣೆ ಆದೇಶದಲ್ಲಿ ಈ ಕೆಳಕಾಣಿಸಿದ 
ಜಿಲ್ಲಾ ಅಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರುಗಳ 
ಹೆಸರಿನೊಂದಿಗೆ ಸೂಚಿಸಿರುವ ಸ್ಥಳಗಳಿಗೆ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕ್ರಮ 


ಸಂಖ್ಯೆ 


| ವರ್ಗಾವಣೆಗೊಂಡಿರುವ ಅಧಿಕಾರಿಯ ಹೆಸರು ಹಾಗೂ 

ಈಗ ವರ್ಗಾವಣೆಗೊಂಡಿರುವ ಸ್ಥಳ 
ಪದನಾಮ 
ಶ್ರೀ ಶಿವಣ್ಣ , ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು | ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಮಂಡ್ಯ 

ಕಲ್ಯಾಣ ಇಲಾಖೆ, ಹಾವೇರಿ 
| ಶ್ರೀ ವೈ , ಈರಣ್ಣ, ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಜಿಲ್ಲಾ ಅಧಿಕಾರಿ , ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಶಿವಮೊಗ್ಗ ಕಲ್ಯಾಣ ಇಲಾಖೆ, ಚಾಮರಾಜನಗರ ಹುದ್ದೆಗೆ ವರ್ಗಾಯಿಸಲಾಗಿದ್ದ 

ಆದೇಶವನ್ನು ರದ್ದುಪಡಿಸಿ, ಜಿಲ್ಲಾ ಅಧಿಕಾರಿ , ಹಿಂದುಳಿದ ವರ್ಗಗಳ 
ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಶಿವಮೊಗ್ಗ, ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. 


& 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ . ಎಂ . ಬಾಟೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಮಾಜ ಕಲ್ಯಾಣ ಇಲಾಖೆ. 


ಪಿ . ಆರ್ . 1059 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 44 ಮುನೋಸೇ(1 ) 2011 , ಬೆಂಗಳೂರು, ದಿನಾಂಕ: 04ನೇ ಆಗಸ್ಟ್ , 2011 . 


ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಸೇವೆಗೆ ಸೇರಿದ ಈ ಕೆಳಕಾಣಿಸಿದ ಗ್ರೂಪ್- ಎ ವರ್ಗದ ಅಧಿಕಾರಿಗಳು 2011ನೇ ಸಾಲಿನಲ್ಲಿ 
ಅವರ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕದಿಂದ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ದಾರೆ ಎಂಬ ಮಾಹಿತಿಯನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 96( 2) ರ ಪ್ರಕಾರ ಪ್ರಕಟಿಸಲಾಗಿದೆ. 

ಸದರಿಯವರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇದ್ದಲ್ಲಿ ಹಾಗೂ ಸರ್ಕಾರಕ್ಕೆ ಅವರಿಂದ ಯಾವುದೇ ರೀತಿಯ ಲೋಕಾಯುಕ್ತ ವಿಚಾರಣೆ, 
ಕ್ರಿಮಿನಲ್ ಪ್ರಕರಣ ಬಾಕಿ ಇದ್ದಲ್ಲಿ ಅವರುಗಳೇ ಪೂರ್ಣ ಜವಾಬ್ದಾರರೆಂದು ಹಾಗೂ ಇವರ ಮೇಲೆ ಲೆಕ್ಕಪರಿಶೋಧನಾ ವರದಿಯಲ್ಲಿ ಕ್ರಮ ಕೈಗೊಳ್ಳಲು 
ಆಡಿಟ್ ಪ್ಯಾರಾ ಬಾಕಿ ಇದ್ದಲ್ಲಿ ಇವರುಗಳಿಗೆ ತಾತ್ಕಾಲಿಕ ಪಿಂಚಣಿ ಮಾತ್ರ ಬಿಡುಗಡೆ ಮಾಡುವಂತೆ ಆದೇಶಿಸಲಾಗಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೮, ೨೦೧೧ 


೪೯೯ 


ಕ್ರ. ಸಂ . 


ಪದನಾಮ ಮತ್ತು ಕೆಲಸ ನಿರ್ವಹಿಸುತ್ತಿರುವ ಕಛೇರಿ | 


ಜನ್ಮ ದಿನಾಂಕ | ವಯೋ ನಿವೃತ್ತಿದಿನಾಂಕ 


ಅಧಿಕಾರಿ ನೌಕರರ ಹೆಸರು 

2 


| 1 | 


ನೋಂದಣಿ ಉಪ ಮಹಾಪರಿವೀಕ್ಷಕರು ( ಜಾಗೃತ ದಳ ) ಗ್ರೂಪ್- ಎ 
1. ಶ್ರೀ ಕೆ.ಆರ್‌. ರೇಣುಕಾಪ್ರಸಾದ್ ನೋಂದಣಿ ಉಪ ಮಹಾಪರಿವೀಕ್ಷಕರು ( ಜಾಗೃತ ದಳ) | 28 - 02 - 1951 | 28 - 02 - 2011 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಟಿ.ಕೆ. ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ). 


ಪಿ . ಆರ್ . 1060 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 36 ಎಟಿಎಸ್ 2011 , ಬೆಂಗಳೂರು, ದಿನಾಂಕ: 06ನೇ ಆಗಸ್ಟ್ 2011 . 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 28 ಎಟಿಎಸ್ 2011 , ದಿನಾಂಕ: 28 - 07 - 2011ರ ಆದೇಶದ ಕ್ರ. ಸಂ . 10ರಲ್ಲಿ ಶ್ರೀ ಬಾಗಲಯ್ಯ , 
ತಹಶೀಲ್ದಾರ್‌, ಚುನಾವಣಾ ಶಾಖೆ, ಜಿಲ್ಲಾಧಿಕಾರಿಗಳ ಕಛೇರಿ, ಮಂಡ್ಯ, ಇವರನ್ನು ತಹಶೀಲ್ದಾರ್‌, ಕೆ.ಆರ್. ಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆ 
( ಡಾ|| ಹೆಚ್.ಎಲ್. ನಾಗರಾಜ್ ಇವರ ಸ್ಥಳಕ್ಕೆ ಇಲ್ಲಿಗೆ ವರ್ಗಾಯಿಸಿ ನೇಮಿಸಿರುವುದನ್ನು ರದ್ದುಪಡಿಸಿ, ಶ್ರೀ ಬಾಗಲಯ್ಯ ಮತ್ತು ಡಾ|| ಹೆಚ್.ಎಲ್. 
ನಾಗರಾಜ್ ರವರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮೊದಲಿನ ಸ್ಥಳಗಳಲ್ಲಿಯೇ ಮುಂದುವರಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎನ್ .ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3 ) . 


ಪಿ . ಆರ್‌ . 1061 


ಕಂದಾಯ ಸಚಿವಾಲಯ 


ಕ್ರಮ 


ಅಧಿಸೂಚನೆ 
ಸಂಖ್ಯೆ: ಕಂಇ 131 ಭೂಸ್ವಾಣಿ 2011 , ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್ , 2011 
ಸರ್ಕಾರದ ಆದೇಶ ಸಂಖ್ಯೆ ಕಂಇ 40 ಭೂಸ್ವಾಣಿ 2010 ದಿನಾಂಕ : 30 - 04 - 2010 ಮತ್ತು ಕಂಇ 18 ಭೂಸ್ವಾಣಿ 2011 (1) ದಿನಾಂಕ 
29 - 04 - 2011ರಲ್ಲಿ ರಾಜ್ಯದಲ್ಲಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನೆಗಳಿಗಾಗಿ ಅಗತ್ಯ ಜಮೀನು ಸ್ವಾಧೀನಪಡಿಸಲು 10 ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, (NHAI) ಹುದ್ದೆಗಳನ್ನು ಸೃಜಿಸಲಾಗಿದ್ದು , ಈ ಪೈಕಿ ಖಾಲಿಯಿರುವ ಈ ಕೆಳಕಂಡ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಸಂಬಂಧಪಟ್ಟ 
ಉಪ ವಿಭಾಗಾಧಿಕಾರಿಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕ ಪ್ರಭಾರದ ಮೇಲೆ ನೇಮಕ 
ಮಾಡಲಾಗಿದೆ . 

[ ಅಧಿಕ ಪ್ರಭಾರದ ಮೇಲೆ ನೇಮಕ ಮಾಡಿರುವ 
ಹಾಲಿ ಖಾಲಿ ಇರುವ ಹುದ್ದೆಗಳ ವಿವರ 
ಸಂಖ್ಯೆ 

ಅಧಿಕಾರಿಗಳು 
ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, 

ಉಪ ವಿಭಾಗಾಧಿಕಾರಿಗಳು , ಮಂಗಳೂರು 
ಮಂಗಳೂರು 
ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ , ಬಿಜಾಪುರ |1 ಉಪ ವಿಭಾಗಾಧಿಕಾರಿಗಳು , ಬಿಜಾಪುರ 
ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಹಾಸನ | ಉಪ ವಿಭಾಗಾಧಿಕಾರಿಗಳು, ಹಾಸನ 
ವಿಶೇಷ ಭೂಸ್ವಾಧೀನಾಧಿಕಾರಿ , ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಮಳವಳ್ಳಿ ಉಪ ವಿಭಾಗಾಧಿಕಾರಿಗಳು , ಮಂಡ್ಯ 
ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಹೊಸಪೇಟೆ | ಉಪ ವಿಭಾಗಾಧಿಕಾರಿಗಳು, ಹೊಸಪೇಟೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂಸ್ವಾಧೀನ-2) 


ಪಿ . ಆರ್ . 1062 


೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೮, ೨೦೧೧ 

ಭಾಗ- ೨ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 39 ಎಡಿಇ 2011 , ಬೆಂಗಳೂರು, ದಿನಾಂಕ: 30ನೇ ಜುಲೈ , 2011 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಹೆಚ್. ಎಸ್. ಅರುಣಪ್ರಭಾ, ತಹಶೀಲ್ದಾರ್‌, ಕುಂದಾಪುರ 
ತಾಲ್ಲೂಕು ಇವರನ್ನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕಿನ ಖಾಲಿ ಇರುವ ತಹಶೀಲ್ದಾರ್ ಹುದ್ದೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3) 


ಪಿ . ಆರ್ . 1063 


ಕ್ರಮ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 28 ಎಟಿಎಸ್ 2011 , ಬೆಂಗಳೂರು, ದಿನಾಂಕ: 28ನೇ ಜುಲೈ , 2011 
ಕಂದಾಯ ಇಲಾಖೆಯ ತಹಶೀಲ್ದಾರ್ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ 
ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ/ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 

ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂಖ್ಯೆ 

(ಶ್ರೀ /ಶ್ರೀಮತಿ) 
ಎಸ್. ಎಂ . ಶಿವಕುಮಾರ್‌, ಕಛೇರಿ ಸಹಾಯಕರು, 

ತಹಶೀಲ್ದಾರ್‌, ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ 
ಜಿಲ್ಲಾಧಿಕಾರಿಗಳ ಕಛೇರಿ, ಚಿಕ್ಕಬಳ್ಳಾಪುರ. 

( ಚಿದಾನಂದ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) . 
ಅಪರ್ಣ ಪಾವಟೆ, ತಹಶೀಲ್ದಾರ್ 

ತಹಶೀಲ್ದಾರ್‌, ಹುನಗುಂದ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 
ಕೊಪ್ಪಳ ವರ್ಗಾವಣೆ ಆದೇಶದಲ್ಲಿದ್ದು 

( ಮಹೇಶ ಕರ್ಜಗಿ ಹುದ್ದೆಗೆ ) 
ಮಹೇಶ ಕರ್ಜಗಿ, ತಹಶೀಲ್ದಾರ್ 

ತಹಶೀಲ್ದಾರ್‌, ಬಾದಾಮಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 
ಹುನಗುಂದ ವರ್ಗಾವಣೆ ಆದೇಶದಲ್ಲಿದ್ದು, 

ಇಲ್ಲಿಯೇ ಮುಂದುವರೆಸಲಾಗಿದೆ. 
ಬಸಪ್ಪ ಲ. ಗೋಟೆ, ತಹಶೀಲ್ದಾರ್‌, 

ತಹಶೀಲ್ದಾರ್‌, ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇಲ್ಲಿಯೇ 
ಬಾದಾಮಿ ವರ್ಗಾವಣೆ ಆದೇಶದಲ್ಲಿದ್ದು. 

ಮುಂದುವರೆಸಲಾಗಿದೆ. 
ಚಂದ್ರ, ಆಡಳಿತಾಧಿಕಾರಿಗಳು, 

ತಹಶೀಲ್ದಾರ್‌, ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ 
ಕೆ.ಆರ್. ಇ . ಡಿ. ಎಲ್. ಬೆಂಗಳೂರು 

( ಬಾಬು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 
ಡಾ|| ನಾಗೇಂದ್ರ ಹೊನ್ನಾಳಿ, ತಹಶೀಲ್ದಾರ್‌, 

ತಹಶೀಲ್ದಾರ್‌, ಸವಣೂರು ತಾಲ್ಲೂಕು, ಹಾವೇರಿ ಜಿಲ್ಲೆ ( ಖಾಲಿ 
ಆಳಂದ 

ಹುದ್ದೆಗೆ) 
ಇಲಿಯಾಸ್ ಅಹ್ಮದ್ , ತಹಶೀಲ್ದಾರ್‌, 

ತಹಶೀಲ್ದಾರ್‌, ಆಳಂದ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾವಿ 

( ನಾಗೇಂದ್ರ ಹೊನ್ನಾಳಿ ಹುದ್ದೆಗೆ) 
ಶರಣಪ್ಪ ಸತ್ಯಂಪೇಟೆ, ತಹಶೀಲ್ದಾರ್‌, 

ವಿಶೇಷ ತಹಶೀಲ್ದಾರ್, ಗುರುವಿಠಕಲ್ ತಾಲ್ಲೂಕು, ಯಾದಗಿರಿ | 
ಯಾದಗಿರಿ ತಾಲ್ಲೂಕು, 

ಜಿಲ್ಲೆ ( ಖಾಲಿ ಹುದ್ದೆಗೆ) 
ಯಾದಗಿರಿ ಜಿಲ್ಲೆ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿದ್ದು 
ಖಾಜೀ ನಫೀಜಾ, ವಿಶೇಷ ತಹಶೀಲ್ದಾರ್‌, ಕಾರಟಗಿ ತಾಲ್ಲೂಕು, | ತಹಶೀಲ್ದಾರ್‌, ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ 
ಕೊಪ್ಪಳ ಜಿಲ್ಲೆ ವರ್ಗಾವಣೆ ಆದೇಶದಲ್ಲಿದ್ದು 

ಇಲ್ಲಿಯೇ ಮುಂದುವರೆಸಲಾಗಿದೆ 
ಬಾಗಲಯ್ಯ , ತಹಶೀಲ್ದಾರ್‌, 

ತಹಶೀಲ್ದಾರ್‌, ಕೆ.ಆರ್.ಪೇಟೆ ತಾಲ್ಲೂಕು, ಮಂಡ್ಯ ಜಿಲ್ಲೆ 
ಚುನಾವಣೆ ಶಾಖೆ, ಜಿಲ್ಲಾಧಿಕಾರಿಗಳ ಕಛೇರಿ, ಮಂಡ್ಯ ( ನಾಗರಾಜ ಹುದ್ದೆಗೆ) 
ರೇಣುಕಾಂಬ , ತಹಶೀಲ್ದಾರ್‌, 

ತಹಶೀಲ್ದಾರ್‌, ಪುರಸಭೆ ಜಿಲ್ಲಾಧಿಕಾರಿಗಳ ಕಛೇರಿ, ಮಡಿಕೇರಿ 
ಸ್ಥಳ ನಿರೀಕ್ಷಣೆಯಲ್ಲಿರುವವರು 

ಜಿಲ್ಲೆ ( ವೆಂಕಟಪ್ಪ ಹುದ್ದೆಗೆ) 
ಪಿ. ಎಂ . ನಟರಾಜ, ತಹಶೀಲ್ದಾರ್‌, 

ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಸ್ಥಳ ನಿರೀಕ್ಷಣೆ 

ಚಿಕ್ಕಮಗಳೂರು ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ( ಖಾಲಿ 
ಹುದ್ದೆಗೆ) 


ಭಾಗ - ೨ 


ಕ್ರಮ 
ಸಂಖ್ಯೆ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ , ಸೆಪ್ಟೆಂಬರ್ ೮, ೨೦೧೧ 

೫೦೧ 
ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಿದ ಸ್ಥಳ 
( ಶ್ರೀ /ಶ್ರೀಮತಿ) 
ಶೈಲಜಾ, ತಹಶೀಲ್ದಾರ್, 

ತಹಶೀಲ್ದಾರ್‌, ಭೂಮಿ ಮತ್ತು ಯುಪಿಓಆರ್ ( ಹೊಸದಾಗಿ 
ಸ್ಥಳ ನಿರೀಕ್ಷಣೆಯಲ್ಲಿರುವ 

ಸೃಜಿಸಿರುವ ಖಾಲಿ ಹುದ್ದೆಗೆ) 
ಮಂಗಳ , ತಹಶೀಲ್ದಾರ್‌, 

ತಹಶೀಲ್ದಾರ್, ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ 
ಸ್ಥಳ ನಿರೀಕ್ಷಣೆ 

( ನಾಗರಾಜ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 
ಡಾ|| ವೆಂಕಟೇಶ ಮೂರ್ತಿ, ತಹಶೀಲ್ದಾರ್‌, 

ತಹಶೀಲ್ದಾರ್‌, ಹರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 
ಸ್ಥಳ ನಿರೀಕ್ಷಣೆಯಲ್ಲಿರುವವರು 

( ವೆಂಕಟರಾಜು ಇವರ ವರ್ಗಾವಣೆಯಿಂದ ತೆರವಾದ 

ಹುದ್ದೆಗೆ) 
ವೆಂಕಟರಾಜು, ತಹಶೀಲ್ದಾರ್‌, ಹರಪನಹಳ್ಳಿ ತಾಲ್ಲೂಕು, ತಹಶೀಲ್ದಾರ್‌, ಕರ್ನಾಟಕ ಹಣಕಾಸು ನಿಗಮ 9 ( ರಿಕವರಿ 
ದಾವಣಗೆರೆ ಜಿಲ್ಲೆ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ ಸೆಲ್), ಬೆಂಗಳೂರು. ( ಖಾಲಿ ಹುದ್ದೆಗೆ) 
ಎಸ್. ಆರ್. ಕೃಷ್ಣಯ್ಯ , ತಹಶೀಲ್ದಾರ್‌, 

ತಹಶೀಲ್ದಾರ್‌, ಕುಣಿಗಲ್, ( ಎನ್. ಸಿ. ಜಗದೀಶ್ ಇವರನ್ನು 
ಸ್ಥಳ ನಿರೀಕ್ಷಣೆಯಲ್ಲಿರುವ 

ಹೆಚ್. ಡಿ.ಕೋಟೆ ತಾಲ್ಲೂಕು ಇಲ್ಲಿಯೇ 

ಮುಂದುವರೆಸಿರುವುದರಿಂದ ಇವರ ತೆರವಾದ ಹುದ್ದೆಗೆ) 
ಜಗದೀಶ್ ಎನ್. ಸಿ., ತಹಶೀಲ್ದಾರ್, 

ತಹಶೀಲ್ದಾರ್‌, ಹೆಚ್. ಡಿ.ಕೋಟೆ ತಾಲ್ಲೂಕು, ಮೈಸೂರು ಜಿಲ್ಲೆ 
ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ ವರ್ಗಾವಣೆ | ಇಲ್ಲಿಯೇ ಮುಂದುವರೆಸಿದೆ. 
ಆದೇಶದಲ್ಲಿದ್ದು 
ಸಂಪತ್ ಕುಮಾರ್ , ತಹಶೀಲ್ದಾರ್‌, 

ಚುನಾವಣಾ ತಹಶೀಲ್ದಾರ್‌, ಬಿಬಿಎಂಪಿ ಬೆಂಗಳೂರು ದಕ್ಷಿಣ 
ಸ್ಥಳ ನಿರೀಕ್ಷಣೆಯಲ್ಲಿರುವ 

ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ ( ಖಾಲಿ ಹುದ್ದೆಗೆ) . 
ಪ್ರೀತಂ ನಸಲಾಪುರ, ತಹಶೀಲ್ದಾರ್‌, 

ತಹಶೀಲ್ದಾರ್‌, ಜೋಯಿಡಾ ತಾಲ್ಲೂಕು ಉತ್ತರ ಕನ್ನಡ ಜಿಲ್ಲೆ | 
ಸ್ಥಳ ನಿರೀಕ್ಷಣೆಯಲ್ಲಿರುವ 

( ಖಾಲಿ ಹುದ್ದೆಗೆ) 
ನಂದಿನಿ, ತಹಶೀಲ್ದಾರ್, 

ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಮಂಡ್ಯ | 
ಪಾಂಡವಪುರ, ಹಾಲಿ ಸ್ಥಳ ನಿರೀಕ್ಷಣೆಯಲ್ಲಿರುವ 

ಜಿಲ್ಲೆ ( ಖಾಲಿ ಹುದ್ದೆಗೆ) 
ಸಿ. ನಾಗರಾಜು, ತಹಶೀಲ್ದಾರ್‌, 

ತಹಶೀಲ್ದಾರ್‌, ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ 
ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ. 

ಕಛೇರಿ, ಕೋಲಾರ ಜಿಲ್ಲೆ (ಉಮೇಶ್ಚಂದ್ರ ಹುದ್ದೆಗೆ) 
ಉಷಾರಾಣಿ, ವಿಶೇಷ ತಹಶೀಲ್ದಾರ್, ಗಜೇಂದ್ರಗಡ ತಾಲ್ಲೂಕು, | ಖಾದಿ ಬೋರ್ಡ, ಬೆಂಗಳೂರು ( ಖಾಲಿ ಹುದ್ದೆಗೆ) 
ಗದಗ ಜಿಲ್ಲೆ ವರ್ಗಾವಣೆ ಆದೇಶದಲ್ಲಿದ್ದು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್.ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು - 3 ) 


ಪಿ . ಆರ್ . 1064 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 07 ಭೂದಾಸೇ (1 ) 2011, ಬೆಂಗಳೂರು, ದಿನಾಂಕ: 01ನೇ ಆಗಸ್ಟ್ , 2011 . 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಭೂದಾಖಲೆಗಳ 
ಸಹಾಯಕ ನಿರ್ದೇಶಕರುಗಳಿಗೆ ( ವೇತನ ಶ್ರೇಣಿ ಕೆ. 10800- 20025) ಭೂದಾಖಲೆಗಳ ಉಪ ನಿರ್ದೇಶಕರ ವೃಂದಕ್ಕೆ ಮುಂಬಡ್ತಿ ನೀಡಿ (ವೇತನ ಶ್ರೇಣಿ 
7. 14050 - 25050) ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರ. ಸಂ . 


ಹೆಸರು 


ಪದೋನ್ನತಿಗೊಳಿಸಿ ನೇಮಿಸಿರುವ ಸ್ಥಳ 


| ಶ್ರೀ ಕೆ . ಎಂ . ಆಂಜನಪ್ಪ 


ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಬಿಜಾಪುರ ( ಖಾಲಿ ಹುದ್ದೆಗೆ) 


2 


|| ಶ್ರೀ ಬಿ . ಜಿ . ಉಮೇಶ್ 


ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ರಾಯಚೂರು ( ಖಾಲಿ ಹುದ್ದೆಗೆ) 


೫೦೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೮, ೨೦೧೧ 


ಭಾಗ- ೨ 


ಕ್ರ. ಸಂ . 


ಹೆಸರು 


ಪದೋನ್ನತಿಗೊಳಿಸಿ ನೇಮಿಸಿರುವ ಸ್ಥಳ 


3 


|| ಶ್ರೀ ಎಂ .ಎಸ್ . ಕೃಷ್ಣಪ್ರಸಾದ್ 


ಭೂದಾಖಲೆಗಳ ವಿಚಾರಣಾಧಿಕಾರಿಗಳು, ಯುಪಿಓಆರ್, ಮೈಸೂರು 
( ವಿಚಾರಣಾಧಿಕಾರಿಗಳು , ನಗರಮಾಪನ ತಂಡ -3 , ಬೆಂಗಳೂರು ಈ ಹುದ್ದೆಯನ್ನು 
ಯುಪಿಓಆರ್ ಮೈಸೂರಿಗೆ ವರ್ಗಾಯಿಸಲಾಗಿದೆ ಹಾಗೂ ವಿಚಾರಣಾಧಿಕಾರಿಗಳು, 
ಯುಪಿಓಆರ್, ಮೈಸೂರು ಎಂದು ಮರುನಾಮಕರಣ ಮಾಡಲಾಗಿದೆ) 


| 4 


| ಶ್ರೀ ಎಂ . ಸಿ. ಕೇಶವಮೂರ್ತಿ 


ಭೂದಾಖಲೆಗಳ ವಿಚಾರಣಾಧಿಕಾರಿಗಳು, ಯುಪಿಓಆರ್, ಶಿವಮೊಗ್ಗ (ಉಪ 
ಪ್ರಾಚಾರ್ಯರು, ಭೂಮಾಪನ ತರಬೇತಿ ಸಂಸ್ಥೆ, ಮೈಸೂರು ಈ ಹುದ್ದೆಯನ್ನು 
ಯುಪಿಓಆರ್, ಶಿವಮೊಗ್ಗಕ್ಕೆ ವರ್ಗಾಯಿಸಲಾಗಿದೆ ಹಾಗೂ ವಿಚಾರಣಾಧಿಕಾರಿಗಳು, 
ಯುಪಿಓಆರ್, ಶಿವಮೊಗ್ಗ ಎಂದು ಮರುನಾಮಕರಣ ಮಾಡಲಾಗಿದೆ.) 


5 | ಶ್ರೀ ಎಂ . ರವಿಕುಮಾರ್ 

ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಭೂದಾಖಲೆಗಳ ಉಪ 

ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಕೊಪ್ಪಳ ( ಖಾಲಿ ಹುದ್ದೆಗೆ) 
ಈ ಮೇಲಿನ ಅಧಿಕಾರಿಗಳು ಸ್ಥಳ ನಿಯುಕ್ತಿಗೊಂಡಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ ಬಿಡುಗಡೆಗೊಳಿಸುವಂತೆ 
ಆಯುಕ್ತರು , ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ಭೂದಾಖಲೆಗಳ 
ಉಪನಿರ್ದೇಶಕರುಗಳು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು . 

ಭಾಗ - 2 
ಶ್ರೀ ವಿ .ಎಸ್. ಶಿವರುದ್ರಯ್ಯ , ಭೂದಾಖಲೆಗಳ ಉಪನಿರ್ದೇಶಕರು ಹಾಗೂ ಉಪ ಪ್ರಾಚಾರ್ಯರು, ಭೂಮಾಪನ ತರಬೇತಿ ಸಂಸ್ಥೆ, 
ಮೈಸೂರು ಇವರನ್ನು ಸ್ಥಳನಿರೀಕ್ಷಣೆಯಲ್ಲಿಡಲಾಗಿದೆ ಹಾಗೂ ಇವರು ಸರ್ಕಾರದಲ್ಲಿ ವರದಿ ಮಾಡಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಬಿ . ವಿ. ಚೌಕಿಮಠ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 1065 

ಕಂದಾಯ ಇಲಾಖೆ (ಭೂಮಾಪನ) . 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 38 ಮುನೋಸೇ(1) 2011 , ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್ , 2011 . 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಾಣಿಸಿದ ಗೂಪ್- ಬಿ ವರ್ಗದ ಅಧಿಕಾರಿ 2011ನೇ ಸಾಲಿನಲ್ಲಿ 
ಅವರ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕದಿಂದ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲಿದ್ದಾರೆ ಎಂಬ ಮಾಹಿತಿಯನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 96 ( 2) ರ ಪ್ರಕಾರ ಪ್ರಕಟಿಸಲಾಗಿದೆ. 

ಸದರಿಯವರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇದ್ದಲ್ಲಿ ಹಾಗೂ ಸರ್ಕಾರಕ್ಕೆ ಅವರಿಂದ ಯಾವುದೇ ರೀತಿಯ ಲೋಕಾಯುಕ್ತ 
ವಿಚಾರಣೆ, ಕ್ರಿಮಿನಲ್ ಪ್ರಕರಣ ಬಾಕಿ ಇದ್ದಲ್ಲಿ ಅವರುಗಳೇ ಪೂರ್ಣ ಜವಾಬ್ದಾರರೆಂದು ಹಾಗೂ ಇವರ ಮೇಲೆ ಲೆಕ್ಕ ಪರಿಶೋಧನಾ ವರದಿಯಲ್ಲಿ 
ಕ್ರಮ ಕೈಗೊಳ್ಳಲು ಆಡಿಟ್ ಪ್ಯಾರಾ ಬಾಕಿ ಇದ್ದಲ್ಲಿ ಇವರುಗಳಿಗೆ ತಾತ್ಕಾಲಿಕ ಪಿಂಚಣಿ ಮಾತ್ರ ಬಿಡುಗಡೆ ಮಾಡುವಂತೆ ಆದೇಶಿಸಲಾಗಿದೆ . 


ಕ್ರಸಂ. 


ಪದನಾಮ ಮತ್ತು ಕೆಲಸ ನಿರ್ವಹಿಸುತ್ತಿರುವ ಕಛೇರಿ 


ಜನ್ಮ ದಿನಾಂಕ 


ಅಧಿಕಾರಿ ನೌಕರರ 

ಹೆಸರು 


| ವಯೋನಿವೃತ್ತಿ ಹೊಂದುವ 

ದಿನಾಂಕ 


ಕೇಂದ್ರಸ್ಥಾನ ಸಹಾಯಕರು ಗ್ರೂಪ್- ಬಿ 


| ಶ್ರೀ ಪಿ. ಜೆ. ನಿರ್ಮಾಣಿಕ್ ಕೇಂದ್ರ ಸ್ಥಾನ ಸಹಾಯಕರು, 

07 - 06 - 1951 

30 - 06 - 2011 
ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ, ಮಡಿಕೇರಿ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಕೆ. ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1066 

ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೮, ೨೦೧೧ 

೫೦೩ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 32 ಎಟಿಎಸ್ 2011 , ಬೆಂಗಳೂರು, ದಿನಾಂಕ : 30ನೇ ಜುಲೈ , 2011 . 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಟಿ . ಜವರೇಗೌಡ, ತಹಶೀಲ್ದಾರ್‌, ಚಾಮರಾಜನಗರ 
ಜಿಲ್ಲಾಧಿಕಾರಿಗಳ ಕಛೇರಿ, ಇವರನ್ನು ತಹಶೀಲ್ದಾರ್‌, ಟಿ . ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ ಇಲ್ಲಿ ಖಾಲಿ ಇರುವ ತಹಶೀಲ್ದಾರ್ ಹುದ್ದೆಗೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ ( ಸೇವೆಗಳು - 3). 


ಪಿ . ಆರ್ . 1067 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಇ 221 ಎಲ್‌ಎಸ್‌ಐ 2011, ಬೆಂಗಳೂರು, ದಿನಾಂಕ: 26ನೇ ಜುಲೈ , 2011. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಣ 450 ಎಲ್‌ಎಸ್‌ಐ 2009, ದಿನಾಂಕ: 31 - 03 - 2010 ಮತ್ತು ದಿನಾಂಕ: 20 -04 - 2010ರ 
ಅಧಿಸೂಚನೆಗಳನ್ವಯ ಕಾರಾವಿ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ 
ನೇಮಕಾತಿಗೊಂಡಿದ್ದ ಈ ಕೆಳಕಂಡ ವೈದ್ಯರನ್ನು ಅವರ ಹೆಸರಿನ ಮುಂದೆ ಕಲಂ.4ರಲ್ಲಿ ನಮೂದಿಸಿರುವ ಕಾರಣಕ್ಕಾಗಿ ಕಲಂ.5ರಲ್ಲಿ ತೋರಿಸಿರುವ 
ದಿನಾಂಕದಿಂದ ಜಾರಿಗೆ ಬರುವಂತೆ ಅನಧಿಕೃತ ಗೈರು ಹಾಜರಾದ ಅಥವಾ ರಾಜೀನಾಮೆ ಸಲ್ಲಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ 
ಬಿಡುಗಡೆಗೊಳಿಸಲಾಗಿದೆ. 


ಕ್ರ. ಸಂ . 


ವೈದ್ಯರ ಹೆಸರು ಗುತ್ತಿಗೆ ಆಧಾರದ ಮೇಲೆನೇಮಕಾತಿ | ಕರ್ತವ್ಯಕ್ಕೆ ವರದಿ 
ಮಾಡಿದ ಸ್ಥಳ ಸರ್ಕಾರದ ಆದೇಶ ಸಂಖ್ಯೆ , ದಿನಾಂಕ. ಮಾಡಿಕೊಂಡ 

ದಿನಾಂಕ 


- ಗೈರು ಹಾಜರಿ / ರಾಜೀನಾಮೆ | ಬಿಡುಗಡೆಗೊಳಿಸಿರುವ 
ಸಲ್ಲಿಸಿದ ವಿವರ. 

ದಿನಾಂಕ. 


ಡಾ : ಎಸ್ . ಎ . ರಾಧಾಕೃಷ್ಣ, ಕಾರಾವಿ ಚಿಕಿತ್ಸಾಲಯ , | 15 - 04 - 2010 
ಬೆಳವಾಡಿ, ಮೈಸೂರು. ಕಾಣ 450 ಎಲ್‌ಎಸ್‌ಐ 
2009 , ದಿನಾಂಕ : 31 - 03 - 2010 | 


ದಿನಾಂಕ: 06 - 05 - 2010ರ | 06 - 05 - 2010ರ 
ಅಪರಾಹ್ನದಿಂದ ಗೈರುಹಾಜರಿ | ಅಪರಾಹ್ನ . 


ಡಾ : ಕೆ. ಮಂಜುನಾಥ್ , ಕಾರಾವಿ ಚಿಕಿತ್ಸಾಲಯ, | 12 - 04 - 2010 | 
ಹರಿಹರ, ಕಾಇ 450 ಎಲ್‌ಎಸ್‌ಐ 2009 , ದಿನಾಂಕ: 
31 - 03 - 2010 | 


ದಿನಾಂಕ: 01 -10 - 2010 ರಿಂದ | 01- 10 -2010ರ 
ಗೈರುಹಾಜರಿ ದಿನಾಂಕ: | ಅಪರಾಹ್ನ . 
03 - 02 - 2011ರಂದು 
ರಾಜೀನಾಮೆ ಸಲ್ಲಿಸಿರುತ್ತಾರೆ. 


04 - 05 - 2010 | 


ಡಾ : ಶೈಲಜಾ ಡಿ.ಕೆ., ಕಾರಾವಿ ಚಿಕಿತ್ಸಾಲಯ , 
ದಾಸರಹಳ್ಳಿ , ಕಾಇ 450 ಎಲ್‌ಎಸ್‌ಐ 2009 , 
ದಿನಾಂಕ: 20 - 04 - 2010 


| ದಿನಾಂಕ: 01 - 07 - 2010 ರಂದು | 01 - 07 - 2010ರ 
ಬಿಡುಗಡೆ ಹೊಂದಿರುತ್ತಾರೆ. ಅಪರಾಹ್ನ . 


ಡಾ : ಪವಿತ್ರ ಅರಸ್ , ಕಾರಾವಿ ಚಿಕಿತ್ಸಾಲಯ, | 30 - 04 - 2010 | ದಿನಾಂಕ: 01 - 02 - 2011 
ಕೋಣನಕುಂಟೆ, ಕಾಣ 450 ಎಲ್‌ಎಸ್‌ಐ 2009, 

ಗೈರುಹಾಜರಿ. 
ದಿನಾಂಕ: 20 - 04 - 2010 


ರಿಂದ | 01 - 02 - 2011ರ 

ಅಪರಾಹ್ನ . 


ಡಾ : ಮಹಮದ್ ಕೆ. ಎಂ . ಎಫ್ , ಕಾರಾವಿ ಆಸ್ಪತ್ರೆ, | 24 - 04 - 2010 
ದಾವಣಗೆರೆ, ಕಾಣ 450 ಎಲ್‌ಎಸ್‌ಐ 2009 , 
ದಿನಾಂಕ : 31 - 03 - 2010 


ದಿನಾಂಕ: 25 - 05 - 2010 ರಿಂದ 
ಅನಧಿಕೃತ ಗೈರುಹಾಜರಿ. 


25 - 05 - 2010ರ 
ಅಪರಾಹ್ನ. 


ಡಾ : ಮಂಜುಳಾ ಬಸಪ್ಪ ಬದನೇಕಾಯಿ, ಕಾರಾವಿ | 16 - 04 - 2010 
ಆಸ್ಪತ್ರೆ, ಹುಬ್ಬಳ್ಳಿ, ಕಾಇ 450 ಎಲ್‌ಎಸ್‌ಐ 2009, 
ದಿನಾಂಕ: 31 - 03 - 2010 


ದಿನಾಂಕ: 27 -12 - 2010 ರಂದು | 27 - 12 - 2010ರ 
ರಾಜೀನಾಮೆ ಸಲ್ಲಿಸಿದ್ದಾರೆ. ಅಪರಾಹ್ನ . 


೫೦೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೮, ೨೦೧೧ 


ಭಾಗ- ೨ 


7, 


ಡಾ : ಸಂದೀಪ್ ಎಸ್ . ಈರೇಶ್‌ನವರ್, ಕಾರಾವಿ | 21 - 04 - 2010 
ಆಸ್ಪತ್ರೆ, ಹುಬ್ಬಳ್ಳಿ, ಕಾಇ 450 ಎಲ್‌ಎಸ್‌ಐ 2009 , 
ದಿನಾಂಕ: 31 - 03 - 2010 


ದಿನಾಂಕ:26 -12 - 2010 ರಂದು 
ರಾಜೀನಾಮೆ ಸಲ್ಲಿಸಿದ್ದಾರೆ. 


26 - 12 - 2010ರ 
ಅಪರಾಹ್ನ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದ ಸ್ವಾಮಿ , 

ಪೀಠಾಧಿಕಾರಿ , 
ಪಿ. ಆರ್ . 1068 

ಕಾರ್ಮಿಕ ಇಲಾಖೆ ( ಕಾರಾವಿ ಯೋ ( ವೈ ) ಸೇವೆಗಳು). 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 123 ಎಲ್‌ಇಟಿ 2011 , ಬೆಂಗಳೂರು, ದಿನಾಂಕ: 21ನೇ ಜುಲೈ, 2011 . 
ಕಾರ್ಮಿಕ ಇಲಾಖೆಯ ಶ್ರೀ ವಿನ್ಸೆಂಟ್ ಕನ್ಸೆಸೊ , ಸಹಾಯಕ ಕಾರ್ಮಿಕ ಆಯುಕ್ತರು , ವಿಭಾಗ - 2 , ಬೆಂಗಳೂರು ಇವರನ್ನು ಕೆಳಕಂಡ 
ಷರತ್ತುಗಳಿಗೊಳಪಟ್ಟು . 18150 - 450 - 19500 - 525 - 22650 - 600 - 26250 - 675 - 26925 - ವೇತನ ಶ್ರೇಣಿಯ ಉಪ ಕಾರ್ಮಿಕ ಆಯುಕ್ತರ 
ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು , ನಿಯಮ -32ರಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ವತಂತ್ರ ಪ್ರಭಾರದಲ್ಲಿ ಇಡಲಾಗಿದೆ 
ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಬೆಂಗಳೂರು ಇಲ್ಲಿ ಖಾಲಿಯಿರುವ ಉಪ ಕಾರ್ಮಿಕ ಆಯುಕ್ತರ 
ಹುದ್ದೆಗೆ ನಿಯೋಜನೆ ಮೇರೆಗೆ ನೇಮಿಸಲಾಗಿದೆ. 

ಷರತ್ತುಗಳು 
1. ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು, ನಿಯಮ - 32ರಡಿಯಲ್ಲಿನ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ಒಂದು ತಾತ್ಕಾಲಿಕ 

ವ್ಯವಸ್ಥೆಯಾಗಿದ್ದು , ಇದನ್ನು ಮುಂಬಡ್ತಿ ಎಂದು ಪರಿಗಣಿಸಲಾಗುವುದಿಲ್ಲ. 
2. 1998ನೇ ಹಾಗೂ 1999ನೇ ಸಾಲಿನ ಕೆ.ಎ.ಎಸ್. ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿಗಳ ಜೇಷ್ಠತೆಯನ್ನು ನಿಗಧಿಪಡಿಸುವ ಬಗೆಗಿನ 

ಮೊಕದ್ದಮೆಯು ರಿಟ್ ಅರ್ಜಿ ಸಂಖ್ಯೆ : 10605 - 10620 /2010(S-KAT) ಮತ್ತು ರಿಟ್ ಅರ್ಜಿ 8198- 8213/2010 ಮತ್ತು ರಿಟ್ 
ಅರ್ಜಿ ಸಂಖ್ಯೆ : 305 – 53/10 and connected matters ಯಲ್ಲಿ ಬಾಕಿ ಇರುವ ಕಾರಣ ಈ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ಈ ರಿಟ್ 

ಅರ್ಜಿಗಳ ತೀರ್ಮಾನಕ್ಕೆ ಒಳಪಡುತ್ತದೆ. ಸ್ವತಂತ್ರ ಪ್ರಭಾರ ವ್ಯವಸ್ಥೆಯ ಆಧಾರದಿಂದ ಜೇಷ್ಠತೆಯಲ್ಲಿ ಹಕ್ಕನ್ನು ಸಾಧಿಸುವಂತಿಲ್ಲ. 
3. ಸ್ವತಂತ್ರ ಪ್ರಭಾರ ವ್ಯವಸ್ಥೆಯನ್ನು ಯಾವುದೇ ಸಂಧರ್ಭದಲ್ಲಿ ಹಿಂತೆಗೆದುಕೊಳ್ಳಬಹುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು .ಎನ್ . ನಾಗೇಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್‌. 1069 

ಕಾರ್ಮಿಕ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 17 ಶಿಸನೇ 2010, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್ , 2011 . 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 134 ಶಿಸನೇ 2010 ದಿನಾಂಕ: 04 / 02 /2011 ರಲ್ಲಿ ಶ್ರೀ ಬಿ . ಜೆ. ಪುಟ್ಟಸ್ವಾಮಿ ಮಾನ್ಯ 
ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪುಟ ದರ್ಜೆಯ ಸಚಿವರ ಸ್ಥಾನಮಾನವನ್ನು 
ನೀಡಲಾಗಿದೆ. 


ಟಿಪ್ಪಣಿ ಸಂಖ್ಯೆ :ಪಿಎಸ್‌ಸಿಎಂ/2088 /2011 ದಿನಾಂಕ:06 / 08/ 2011 ಪ್ರಕಾರ ಶ್ರೀ ಬಿ. ಜೆ. ಪುಟ್ಟಸ್ವಾಮಿ ಇವರನ್ನು ಮಾನ್ಯ ಮುಖ್ಯಮಂತ್ರಿಗಳ 
ರಾಜಕೀಯ ಕಾರ್ಯದರ್ಶಿಯಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದ ವರೆಗೆ ಮುಂದುವರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಎಚ್. ಚಂದ್ರಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ) 


ಪಿ. ಆರ್. 1161 


